ce) 


|. 
pi ಸದಸ್ಯರ ಹೆಸರು 
3. ಉತ್ತರಿಸಬೇಕಾದ ದಿಪಾಂಕ 
4. ಉತ್ತರಿಸುವ ಸಚಿವರು 
 ಪಕ್ನೆ 
ಮಾಡಬಾಳು ಹೋಬಳಿ. ವೈ.ಜಿ.ಗುಡ್ಡ 
ಡ್ಯಾಂ ಬಾರಿ ಮಳೆಯಿಂದಾಗಿ ತುಂಬಿದ್ದು, 


al 


ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ಲೆ ಸಂಖ್ಯೆ 


ಡ್ಕಾಂನ ಗೇಟನ್ನು ಸರಿಯಾಗಿ ಅಳವಡಿಸದೆ 


ಶೇಖರಣೆಯಾದ ನೀರು ಕೃಷಿ 
ಚಟುವಟಿಕೆಗಳಿಗೆ ಉಪಯೋಗವಾಗದೆ 
| ಪೋಲಾಗುತ್ತಿರುವುದು ಸರ್ಕಾರದ ಗಮನಕ್ಕೆ; 
| ಬಂದಿದೆಯೇ; 
ಈ ಡ್ಯಾಂ ಮಸಾಕಗಾಗಿ ಸರ 
ನಿಗಧಿಪಡಿಸಿದ್ದ' ಅನುದಾನ ಎಷ್ಟು 
ಕಾಮಗಾರಿಗಾಗಿ ಸರ್ಕಾರ ಬಿಡುಗಡೆ 
ಮಾಡಿರುವ ಅನುದಾನ ಎಷ್ಟು 


ಕಾಮಗಾರಿಗಾಗಿ ಖರ್ಚಾಗಿರುವ ಅನುದಾನ 
"ಎಷ್ಟು ಈ ಡ್ಯಾಂ ಕಾಮಗಾರಿ' ಯಾವಾಗ 
ಮುಕ್ತಾಯಗೊಂಡಿರುತ್ತದೆ; (ಪೂರ್ಣ 
ಮಾಹಿತಿ ನೀಡುವುದು) 


18 ಮೋಜನೆಪಂದ ಸುತ್ತಮುತ್ತಲು ಎಷ್ಟು 


ಗ್ರಾಮಗಳ  ಗ್ರಾಮಸ್ಯರಿಗೆ ಕುಡಿಯುವ 
ನೀರಿನ ಸೌಲಭ್ಯ ದೊರಕಿದೆ; (ಮಾಹಿತಿ 


ನೀಡುವುದು) 


} 'ಡ್ಕಾಂ ಗೇಟನ್ನು ಕವರನಿಗೂ`ಸಕೆಪಡಿಸದೆ' 


ಜಲಾಶಯದ ನೀರು ಪೋಲಾಗುತ್ತಿದ್ದು, ಈ 
ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮವೇನು; 
(ವಿವರ ನಹನ) 


[| 
| 


.| ಹೊಂದಿರುತ್ತದೆ. 


ಸಂಗ್ರಹವಾಗಿರುತ್ತದೆ. 


pe) 


: 329 
; ಶ್ರೀ ಆ.ದೇಪೇ ಗೌಡ. 
: 10.12.2020 


| ಮಾನ್ಯ ಸಣ್ಣ ವೀರಾವರಿ ಸಚಿವರು. 


ಉತ್ತರ 


ರಾಮನಗರ ಜಲ್ಲಿ. ಮಾಗಡಿ ತಾಲ್ಲೂಕು. ಮಾಡಬಾಳು | 
ವೈ.ಜಿ.ಗುಡ್ಡ ಜಲಾಶಯದ ಒಟ್ಟು ನೀರಿನ; 
ಸಂಗಹಣಾ ಸಾಮರ್ಥ್ಯವು 98.00 ಎಂ.ಸಿ.ಎಫ್‌.ಟಿ. ಗಳಿದ್ದು. | 
ಆದರಲ್ಲಿ ಲೈವ್‌ ಸ್ಟೋರೇಜ್‌ 82.00 ಎಂ.ಸಿ.ಎಫ್‌.ಟಿಗಳಿದ್ದು, 
ಡೆಡ್‌ ಸ್ಟೋರೇಜ್‌ 16. 00 ಎಂ.ಸಿ.ಎಫ್‌.ಟಿ ಆಗಿರುತ್ತದೆ. 

2020-21ನೇ ಸಾಲಿನಲ್ಲಿ ಪಸ್ತುತ ಜಲಾಶಯದಲ್ಲಿ. 
26.00 ಎಂಸಿಎಫ್‌ಟ ನೀರು ಸಂಗ್ರಹವಾಗಿರುತ್ತದೆ. ಈ! 
ಜಲಾಶಯಕೆ ಏಡದಂಡೆ ಮತು ಬಲದಂಡೆ ಕಾಲುವೆಗಳಿದು 


fr [Ay 
ಇವುಗಳಡಿ ಒಟ್ಟು 1977 "ಎಕರೆ ಅಚ್ಚುಕಟ್ಟು ಪ್ರದೇಶ 
ಎಡದಂಡೆ ಮತ್ತು 


ಬಲದಂಡೆ ಕಾಲುವೆ 


ಹೋಬಳಿ, 


ಗೇಟುಗಳಲ್ಲಿ ಸೋರುವಿಕೆ 
ಕಂಡುಬಂದಿರುತ್ತದೆ. 
ರಾಮನಗರ" "ಜಲ್ಲೆ ಇ. ಮಾಡಬಾಳು ; 


ಫಸಗಡಿ "ತಾಲ್ಲೂಕು: i 


ಹೋಬಳಿ, ವ್ಯೈ.ಜಿ.ಗುಡ್ಡ ಡ್ಯಾಂ ನಿರ್ಮಾಣಕ್ಕೆ 
ಅಂದಾಜು ಮೊತ್ತ ರೂ.271.62 ಲಕ್ಷಗಳಾಗಿದ್ದು ಸದರಿ ; 


ಕಾಮಗಾರಿಗೆ ಈವರೆವಿಗೂ ರೂ.2587. 39. ಲಕ್ಷಗಳನ್ನು ಮೆಚ್ಚ 
ಮಾಡಲಾಗಿದೆ. ಸದರಿ ಕಾಮಗಾರಿಯು 19973 ಸಾಲಿನ 
ಪೂರ್ಣಗೊಂಡಿರುತ್ತದೆ. 


ಹಸ [2 


ಈ `ಹೋಜಹಿನೆಯಿಂದ ಸುತ್ತಮುತ್ತಲು ಗ್ರಾಮಗಳಿಗೆ ಕುಡಿಯುವ 8 


ನೀರಿನ ಸೌಲಭ್ಯವನ್ನು ಸಣ್ಣಿ ನೀರಾವರಿ ಮತ್ತು ಅಂತರ್ಜಲ | 
ಅಭಿವೃ ದ್ವಿ ಇಲಾಖೆಯಿಂದ ಕೈಸೊಂಡಿರುವುದಿಲ್ಲ. ” 
'ನಡದಂಡೆ ``ಮತ್ತು' ಬಲದಂಡೆ ಕಾಲುವೆ" ಗೇಟುಗಳಲ್ಲಿ 


ಸೋರುವಿಕೆ ಕಂಡು ಬಂದಿರುತ್ತದೆ. ಎಡದಂಡೆ ಕಾಲುವೆ 
ಗೇಟುಗಳಿಗೆ ಮರಳು ಚೀಲ ಹಾಕಿ ನೀರು ಸೋರುಫಿಕೆಯನ್ನು 
ತಡೆಗಟ್ಟಲಾಗಿರುತ್ತದೆ. ' ಬಲದಂಡೆ ಕಾಲುವೆ ಗೇಟನ್ನು 
ಅಳವಡಿಸಿರುವ ಜಾಗದಲ್ಲಿ ಸುಮಾರು 30 ಅಡಿಯಷ್ಟು ನೀರು : 
ಈ ಗೇಟಿನ ಸೋರುವಿಕೆಯನ ್ಸು ; 


. ಕಡತ ಸಂಖ್ಯೆಃ MiD74 (C2020 


ಇಡಯಲ'ಪಕಿತ ಗೇಟ್‌ `ನರಡನಿಯರ್‌ರವರಿಂದ ಪರಿವೀಕ್ಷಣೆ 
.1 ಮಾಡಿಸಿ ವರದಿ ಪಡೆದು ಕ್ರಮ ವಹಿಸುವುದು ಅವಶ್ಯಕವಿದ್ದ ಈ 


ಕಾರಣ ದ: 06-12-2020 ರಂದು ಮರಿತ ಗೀಟ್‌ 
ಇಂಜಿವಿಯರ್‌ರವರು ಪರಿವೀಕ್ಷಣೆ ನಡೆಸಿರುತ್ತಾರೆ. ಗೇಟ್‌ನ 
ಸ್ಥಳದಲ್ಲಿ 30 ಅಡಿ ಆಳ ನೀರು  ಸಂಗ್ರಹವಾಗಿರುವುದರಿಂದ. 
ಸೋರುವಿಕೆಯ ಸ್ಥಳವನ್ನು ಪರಿವೀಕ್ಷಣೆ ಮಾಡಲು ಹಾಗೂ 


ಸೋರುವಿಕೆಯ ಸ್ಥಳದ Under Water Photography 
ಛಾಯಾಚಿತ್ರ . ತೆಗೆಯಲು, Under Water Diversn% 
ಅವಶ್ಯಕತೆ ಇದ್ದು. ಸದರಿಯವರು , ರಾಜಸ್ಥಾನದಿಂದ 


} ಬರಬೇಕಾಗಿರುತ್ತದೆ. 


ಇವರು ಬಂದ ನಂತರ ಸ್ಥಳವನ್ನು ಪರಿವೀಕ್ಷಣೆ ಮಾಡಿಸಿ, 


.ನೀರು ಸೋರುವಿಕೆಯ "ಸ್ಥಳವನ್ನು ಗುರುತಿಸಿ, ತಾಂತ್ರಿಕವಾಗಿ 


ವಿಶ್ಲೇಷಣೆ ಣೆ' ಮಾಡಿ ದುರಸ್ಥಿ ನಡುವ ಮಾರ್ಗೋಪಾಯವನ್ನು 
ಕಂಡು ಹಿಡಿದು ಒ೦ದು ವಾರಡೊಳಗೆ ವರದಿಯನ್ನು 
ಸಲ್ಲಿಸಲಾಗುವುದೆಂದು ತಜ್ಞರು ತಿಳಿಸಿರುತ್ತಾರೆ. ಸದರಿ 
ವರದಿಯು ಬಂದ ತಕ್ಷಣ ಸೋರುವಿಕೆಯ ದುರಸ್ತಿ ಬಗ್ಗೆ 


| ಕಾರ್ಯ ಕೈಗೊಂಡು ಸೋರುವಿಕೆಯನ್ನು ನಿಲ್ಲಿಸ ಸಲಾಗುವುದು. ' 


fio A 


(ಜೆ.ಸಿ ಸಿ "-ಮಾಧುಸ್ಥಾಮಿ) 
"ಕಾನೂನು, ಸಂಸದೀಯ "ವ್ಯವಹಾರಗಳು ಮತ್ತು 
ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು. 


